ಕರ್ನಾಟಕ ವಿಧಾನ ಪರಿಷತ್ತು 


ಸದಸ್ಯರ ಹೆಸರು 
ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ 
ಉತ್ತರ ದಿನಾಂಕ 


ಶ್ರೀ ಎಸ್‌, ರವಿ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 


1560 


11.03.2022 


ಪ್ರಕ 


ಉತ್ತರೆ 


ಅಂತರ್ಜಲದಲ್ಲಿ "ಯುರೇನಿಯಂ ಪ್ರಮಾಣ 


| ಸುರಕ್ಷತೆಯ ಮಿತಿ ದಾಟಿರುವ ಪ್ರಕರಣಗಳು 


ಕರ್ನಾಟಕದ ಯಾವ ಭಾಗಗಳಲ್ಲಿ ಕಂಡು 
ಬಂದಿವೆ;(ಜಿಲ್ಲಾವಾರು ವಿವರ ನೀಡುವುದು) 


ಪಾಗಳೂಕನ ದಷಾಪಾ ಪವಾಮಾನ 
ಬದಲಾವಣೆ ಅಧ್ಯಯನ ಕೇಂದ್ರರದರ ವರದಿಯ ಪ್ರಕಾರ 
ಅಂತರ್ಜಲದಲ್ಲಿ ಯುರೇನಿಯಂ ಪ್ರಮಾಣ ಸುರಕ್ಷತೆಯ ಮಿತಿ 
ದಾಟಿರುವ ಪ್ರಕರಣಗಳು ಪೂರ್ವ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ 
ಕಂಡು ಬಂದಿರುತ್ತದೆ. ಜಿಲ್ಲಾವಾರು ವಿವರಗಳನ್ನು ಅನುಬಂಧದಲ್ಲಿ 
ಲಗತ್ತಿಸಿದೆ. 


ಭಾರತೀಯೆ ವಿಜ್ಞಾನ ಸಂಸ್ಥೆ. 


ಆ) 


ಅಂತರ್ಜಲದಲ್ಲಿ`'ಯುಕೇನಿಯೆಂ ಪ್ರಮಾಣ 
ಸುರಕ್ಷತೆಯ ಮಿತಿ ದಾಟಿದಲ್ಲಿ ಅಂತಹ 
ನೀರನ್ನು ಬಳಸಲು ಯೋಗ್ಯವೇ; ಇಂತಹ 
ನೀರಿನ ಬಳೆಕೆಯಿಂದ ಉಂಟಾಗುವ 
ಪರಿಣಾಮಗಳೇನು; (ವಿವರ ನೀಡುವುದು) 


ಅಂತರ್ಜಲದಲ್ಲಿ `ಯುಕ್‌ನಿಯಂ `` ಅಂಶದ `` ಪ್ರಮಾಣವು ಸುರ್ಷತೆಯ 
ಮಿತಿ ದಾಟಿದ ನೀರು ಬಳಸಲು ಯೋಗ್ಯವಾಗಿರುವುದಿಲ್ಲ. 


ವಿವಿಧ ಅಧ್ಯಯನಗಳು ಬಹಿರಂಗಪಡಿಸಿರುವ ವರದಿಗಳ ಪಕಾರ, 
ಕುಡಿಯುವ ನೀರಿನಲ್ಲಿ ಯುರೇನಿಯಂ ಅಂಶವು ನಿಗಧಿತ ಮಟ್ಟಕ್ಕಿಂತ 


ಹೆಚ್ಚಾಗಿದ್ದರೆ ಮೂತ್ರಪಿಂಡದ (Nephritis) ಹಾನಿಗೆ, ಕಾರಣವಾಗುತ್ತದೆ. 


ಇ) 


ಯಾವ `ಇರಣಗಳಿಂದ್‌ `ಯುಕೇನಿಯರ 
ಅಂತರ್ಜಲಕ್ಕೆ ಸೇರುತ್ತಿದೆ ಮತ್ತು ಇಂತಹ 
ನೀರನ್ನು ಬಳಸುವುದರಿಂದ 
ಆಗಬಹುದಾದದ ತೊಂದರೆಗಳ ಬಗ್ಗೆ 
ಸಾರ್ವಜನಿಕರಿಗೆ ಅರಿವು ಮೂಡಿಸಲು 
ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು? 
(ವಿವರ ನೀಡುವುದು) ; 


ಯುಕೇನಿಯಂ`ಆಂಶವು ವಿವಿಧ `ಕೀತಿಯೆ'ಮಣ್ಣು ಮತ್ತು ಬಂಡೆಗಳಲ್ಲಿ 
ವಿಶೇಷವಾಗಿ ಗ್ರಾನೈಟ್‌ ಶಿಲೆಗಳಲ್ಲಿ ಕಂಡು ಬರುವಂತಹ ಅಂಶವಾಗಿದ್ದು, 
ಮಳೆಗಾಲದಲ್ಲಿ ಗ್ರಾನೈಟ್‌ ಬಂಡೆಗಳ ಸವಕಳಿಯಿಂದ ಯುರೇನಿಯಂ 


“ಅಂಶವು ಅಂತರ್ಜಲವನ್ನು ಸೇರುತ್ತದೆ. 


ಯುರೇನಿಯಂ ಅಂಶವು ನಿಗಧಿತ ಮಟ್ಟಕ್ಕಿಂತ ಹೆಚ್ಚಾಗಿರುವ ನೀರಿನ 
ಮೂಲಗಳಿಂದ ಕುಡಿಯಲು ನೀರನ್ನು ಬಳಸದಂತೆ ಹಾಗೂ ಅಂತಹ 
ಗ್ರಾಮಗಳಲ್ಲಿ ಅಳವಡಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕಗಳಿಂದ 
ಶುದ್ಧೀಕರಿಸಿದ ನೀರನ್ನೇ ಕುಡಿಯಲು ಉಪಯೋಗಿಸುವಂತೆ ಗ್ರಾಮೀಣ 
ಜನರಲ್ಲಿ ಜಾಗೃತಿ ಮೂಡಿಸುವಂತೆ ಅನುಬಂಧದಲ್ಲಿ ತಿಳಿಸಿರುವ ಜಿಲ್ಲೆಗಳ 
ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ 
ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಿಂದ 
ನಿರ್ದೇಶನ ನೀಡಲಾಗಿರುತ್ತದೆ. 


ಇದಲ್ಲದೆ ಇಲಾಖೆಯಡಿಯಲ್ಲಿ ವಿವಿಧ ಮಾಹಿತಿ, ಶಿಕ್ಷಣ, ಸಂವಹನ 
(EC) ಮತ್ತು ತರಬೇತಿ ಚಟುವಟಿಕೆಗಳನ್ನು ಅನುಷ್ಠಾನಗೊಳಿಸಲು 
ನೇಮಿಸಿಕೊಂಡಿರುವ ಅನುಷ್ಠಾನ ನೆರವು ಸಂಸ್ಥೆಗಳ ಮೂಲಕ 
ಯುರೇನಿಯಂ ಅಂಶವು ಕಂಡು ಬಂದಿರುವಂತಹ ಗ್ರಾಮಗಳಲ್ಲಿ ವ್ಯಾಪಕ 
ಜಾಗೃತಿ ಮೂಡಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಗಿರುತ್ತದೆ. 


ಸಂಃಗ್ರಾ 


ಕುನೀ&ನ್ಯಇ 162 ಗ್ರಾನೀಸ(4)2022 


Pp 


fo 


ಭಾರತೀಯ ವಿಜ್ಞಾನ ಸಂಸ್ಥೆ ಬೆಂಗಳೂರಿನ ದಿವೇಚಾ ಹವಾಮಾನ ಬದಲಾವಣೆ ಅಧ್ಯಯನ ಕೇಂದ್ರದ ವರದಿಯ ಪ್ರಕಾರ 


ಸ 


ಶಿಮಬಂಧಣಿ 


ಕಣತೆ ಪ್ರಿಕ್ಲೆ ಕಂ: 1560 ಕೆ ಲಗಿ ತ್ರ 


ಯುರೇನಿಯಂ ಪ್ರಮಾಣ ಸುರಕ್ಷತೆಯ ಮಿತಿ ದಾಟಿರುವ ಜಿಲ್ಲಾವಾರು ವಿವರಗಳು. 


ಕ್ರಸಂ ಜತ್ತೆ ತಾಲ್ಲೂಕು ಗ್ರಾಮ 
1 ಗುಲ್ಬರ್ಗಾ ಚಿತ್ತಾಪುರ ಚಿತ್ತಾಪುರ 
2 ರಾಯಚೂರು ಸಿಂಧನೂರು ಹಂಚಿನಾಳ 
3 ಕಾಪಾ ಫಷ್ಣಗ ನೌವಾಕ 
[ ತಾಪ ಫಷ್ಟಗ ವೌವಾಕು 
5 ಸೊಪ್ಪಳೆ ಕುಷ್ಟಗಿ ನಿದಶೇಸಿ 
6 ಬಳ್ಳಾರಿ ಹೊಸಪೇಟೆ ವೆಂಕಟಪುರ 
7 ಬಳ್ಳಾರಿ ಸಂಡೊರು ಜೋಗಿಕಲ್ಲು 
8 ಚಿತ್ರದುರ್ಗ ಹೊಸದುರ್ಗ ಗಲಿ ರಂಗಯ್ಯನಹಟ್ಟ 
$ ಚಿತ್ರೆದುರ್ಗ ಮೊಳೆಕಾಲೂರು ಕಾಡ ಸಿದ್ದಾಪುರೆ 
0) ತವಕಾಕ ಷಧಗಾ ಬಡವನಹಕ್ಳ 
I ತುಮಕೂರು ಮಧುಗಿರಿ ಬಡವನಹಳ್ಳಿ 
12 ತುಮಕೂರು ಪಾವಗಡ ಅರಳಿಕುಂಟೆ 
E ತುಮಕೂರ್‌ ಪಾವಗಡ ಕರಹಯಮ್ಮನಪಾಳ್ಯ 
- 14 ತುಮಕೂರು ಪಾವಗಡ ಕೊಡಮಡಗು 
15 ತುಮಕೂರು ಪಾವಗಡ ಕ್ಯಾತಗಾನಹಳ್ಳಿ 
16 , ತುಮಕೂರು ಪಾವಗಡ ಕ್ಯಾತಗಾನಹಳ್ಳಿ 
7 ಪಮಕಾರು ಶರಾ ಗೋಮಾರನಹಳ್ಳಿ 
18 ತುಮಕೂರು ಶಿರಾ ಕುಂಬಾರಹಳ್ಳಿ 
19 ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಚೆಂಚುರಾಯನಪಲ್ಲಿ 
20 ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಚೆಂಚಿರಾಯನಪಲ್ಲಿ 
21 ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಚಂಚುರಾಯೆನಪಲ್ಲಿ 
22 ಚಬ್ಕಾಪಕ ಬಾಗೇಪಲ್ಲಿ” ಡ.ಸಾತ್ತಪಕ್ಷ 
23 ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಮದ್ದೆಲಖಾನೆ 
24 ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಮಡ್ನೇಪಲ್ಲಿ 
25 ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಪೋತೆಪಕಲ್ತಿ 
26 ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಸಜ್ಜುಪಲ್ಲಿ 
27 ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಸಕ್ಕವಂಡಲಪಲ್ಲಿ 
28 ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ತಿಮ್ಮಮ್‌ಪಲ್ಲಿ 
25 ಚಿಕ್ಕಬಳ್ಳಾಪುರ ಬಾಗೇಪ ತಮ್ಮಮ್‌ಪ್ಲಿ 
30 ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಎಲ್ಲಮಪಲ್ಲಿ 
31 ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಎಲ್ಲಮಪಲ್ಲಿ 
32 ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಚಾಲುಮೇನಹಳಿ 
33 ಚಿಕ್ಕಬಳ್ಳಾಪುರ ಚಿಂತಾಮಣಿ ಚೆಂತಾಮಣಿ 
34 ಚಿಕ್ಕಬಳ್ಳಾಪುರ ಚಿಂತಾಮಣಿ ಚೆಂತಾಮಣೆ 
35 ಚಿಕ್ಕಬಳ್ಳಾಪುರ ಜೆಂತಾವಾಣಿ ಗುಡುಮಾರಲಹಳ್ಳಿ 
36 ಚಿಕ್ಕಬಳ್ಳಾಪುರ ಚೆಂತಾಮಣಿ ಹಿರೇಕಟ್ಟಿಗೆನಹಿ 
37 ಚಿಕ್ಕಬಳ್ಳಾಪುರ ಚಿಂತಾವಣೆ ಹಿರೇಕಟ್ಟಿಗೆನಹಳ್ಳಿ 


pa 


ಪುಶ್‌ಗಂಡ್ಲಕ್ಟ 


38 ಚಿಕ್ಕಬಳ್ಳಾಪುರ ಚಿಂತಾಮಣಿ 

39 ಚಿಕ್ಕಬಳ್ಳಾಪುರ ಚಿಂತಾಮಣಿ ಸಿದ್ದೇಪಲ್ಲಿ 

40 ಚಿಕ್ಕಬಳ್ಳಾಪುರ ಗೌರಿಬಿದನೂರು ಕೃಷ್ಣರಾಜಪುರ ತಾಂಡಾ 
41 ಚಿಕ್ಕಬಳ್ಳಾಪುರ ಗೌರಿಬಿದನೂರು ಸಗನಹಳ್ಳಿ 

42 ಚಿಕ್ಕಬಳ್ಳಾಪುರ ಗೌರಿಬಿದನೂರು ಸುಬ್ರಾಯನೆಹ್ಕಿ 
43 ಚಿಕ್ಕಬಳ್ಳಾಪುರ ಗೌರಿಬಿದನೂರು ದೊಡ್ಡಗುರುಬರಹಳ್ಳಿ 
44 ಚಿಕ್ಕಬಳ್ಳಾಪುರ ಗೌರಿಬಿದನೂರು ಗಂಗನಹೆಳ್ಳಿ 
45 ಚಿಕ್ಕಬಳ್ಳಾಪುರ ಗೌರಿಬಿದನೂರು ಮಿಂಚನಹಳ್ಳಿ 
46 ಚಿಕ್ಕಬಳ್ಳಾಪುರ ಗುಡಿಬಂಡೆ ಸೋಮೇನಹಳ್ಳಿ 
47 N ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ಬ್ರಹ್ಮನಹಳ್ಳಿ 
48 ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ಬ್ರಹ್ಮನಹಳ್ಳಿ 

49 ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ಸಡ್ಡಹಳ್ಳಿ 

50 ಚೆಂಗಳೊರು'`(ಾ) ದೇವನಹಳ್ಳಿ ಅವಟ್ಟಿ 

51 ಬೆಂಗಳೊರು'(ಗಾ) ದೇವನಹಳ್ಳಿ ಅವಟ್ಟಿ 

57 ಚೆಂಗಳೊರು'(ಗ್ರಾ) ದೇವನಹಳ್ಳಿ ಗೊಡ್ಡು ಮುದ್ದೇನಹಳ್ಳಿ 
53 1ಚೆಂಗಳೊರು' (ಗ್ರಾ) 'ದೇವೆನಹ್ಸ್‌ `ಕೊಡಗ್ಗುರ್ಕಿ 
54 ಬೆಂಗಳೂರು ಬೆಂಗಳೊರು ಗೊಲ್ಲಹಳ್ಳಿ 

55 ಬೆಂಗಳೊರು ಬೆಂಗಳೊರು ಗೊಲ್ಲಹಳ್ಳಿ 

56 ಬೆಂಗಳೂಕು ಬೆಂಗಳೂರು ಗೊಟ್ಟಿಗೆರೆ 

57 ಬಂಗಫಾಡ ಪೆಂಗಳೂಹ ಗಾಟ್ಟಸೆರ 

5] ಕೋಲಾರ ಬಂಗಾರಪೇಟೆ ಮಾಗೇರ 

35 ಕೋಲಾರ "ಬಂಗಾರಪೇಟೆ ರಾಮನಾಯಕನೆಹಳಿ 
60 ಕೋಲಾರ " ಬಂಗಾರಪೇಟ್‌ ಸಿದ್ದೆನೆಹಳ್ಳಿ' 
61 ಕೋಲಾರ ಕೋಲಾರ ಕೊಂಡರಾಜನಹ್ಯಿ 
62 ಕೋಲಾರ ಕೋಲಾರ ಕೊಂಡರಾಜನಹ್ಸ್‌ 
63 ಕೋಲಾರ ಮಾಲೂರು ತಿಮ್ಮನಾಯಕನಹಳ್ಳಿ 
64 ಕೋಲಾರ ಮುಳಬಾಗಿಲು ಗಂಗನೆಹಳ್ಳಿ 

65 ಕೋಲಾರ ಮುಳಬಾಗಿಲು ಹೊನಗಾನಹಳ್ಳೆ 
66 ಕೋಲಾರ ಶ್ರೀನಿವಾಸಪುರ ಬಲತೆಮಾರಿ 
67 ಫೋಶಾರ ಶ್ರೀನಿವಾಸಪುರ ಬಂತೋನಿಕಟಿವ 
68 ಫನೋಶಾರ ಶ್ರೀನಿವಾಸಮೆರ ಚಿಕ್ಕವಾರಿಪ್ತಿ 
69 ಸೋಲಾರ ಶ್ರೀನಿವಾಸಪುರ ಚೆಕ್ಕವಾರಿಪಲ್ಲಿ 
70 ಕೋಲಾರ ಶ್ರೀನಿವಾಸಪುರ ಕಡಿರಾಮಪಲ್ಲಿ 
T ಕೋಲಾರ ಶ್ರೀನಿವಾಸಪುರ ಮುಡಿಮಡಗು 
72 ಕೋಲಾರ ಶ್ರೀನಿವಾಸಪುರ ಮುಡಿಮಡಗು 


\e DT 


